ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 17-03-2021 ಪುಶ್ನೆ ಸ೦ಖ್ಯೆ: 207 (1227) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 


ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ : ಕೊಡಗು ಜಿಲ್ಲೆಯ ಮಲಲೆತಿರಿಕೆ ಬೆಟ್ಟಿ, ನೆಹರು ನಗರ ಮತ್ತು ಅರಸು ನಗರದ ನಿವಾಸಿಗಳನ್ನು ಸುರಕ್ಲಿತ ಸ್ಥಳಕ್ಕೆ 
ಸ್ಥಳಾಂತರಿಸುವ ಕುರಿತು 


(ಅ) ಕೊಡಗು ಜಿಲ್ಲೆಯ ವಿರಾಜಪೇಟೆ ಪಟ್ಟಿಣ ಪಂಚಾಯತಿ ವ್ಯಾಪ್ತಿಯ ಮಲೆತಿರಿಕೆ ಬೆಟ್ಟಿ, 
ನೆಹರು ನಗರ ಮತ್ತು ಅರಸು ನಗರದ ಸಮೀಪದಲ್ಲಿ 2018ರಲ್ಲಿ 200 ಮೀಟಿರ್‌ ಆಳದ ಬಿರುಕು 
ಕಾಣಿಸಿಕೊಂಡ ಕಾರಣದಿಂದಾಗಿ ಸದರಿ ಪ್ರದೇಶವು ಅಪಾಯಕಾರಿಯಾಗಿದ್ದು, ಜನವಸತಿಗೆ 
ಸುರಕ್ಷಿತವಲ್ಲ ಎಂಬ ವರದಿಯ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಭಯದ 
ವಾತಾವರಣದಲ್ಲಿ ಕಳೆದ ಮೂರು ವರ್ಷಗಳಿಂದ ಬದುಕುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಸುರಕ್ಷಿತವಲ್ಲದ ಈ ಪ್ರದೇಶದಲ್ಲಿ ವಾಸಿಸುತಿರುವ ನಿವಾಸಿಗಳನ್ನು ಸುರಕ್ಷಿತ 
ಪ್ರದೇಶಕ್ಕೆ ಶಾಶ್ವತವಾಗಿ ಸ್ಥಳಾಂತರ ಮಾಡಿ ಸೂಕ್ತ ಪರಿಹಾರ ಒದಗಿಸಲು ಸರ್ಕಾರ ಕಳೆದ 
ಮೂರು ವರ್ಷಗಳಿಂದ ಇಲ್ಲಿಯವರೆಗೂ ಕ್ರಮ ಮವಹಿಸದಿರಲು ಕಾರಣಗಳೇನು; 


(ಇ) ಅತಿಯಾದ ಮಳೆ ಬಂದಲ್ಲಿ ಮಡ್‌ ಫ್ಲೋ ಆಗುತ್ತಾ ಬೆಟ್ಟಿ ಜಾರಿ, ಜೀವ ಹಾನಿ ಸಂಭವಿಸುವ 
ಸಾಧ್ಯತೆ ಇರುವ ಸ್ಥಳದಲ್ಲಿ ವಾಸವಿರುವ ಸದರಿ ನಿವಾಸಿಗಳನ್ನು ಯಾವ ಕಾಲಮಿತಿಯೊಳಗೆ 
ಸುರಕ್ಸಿತ ಪ್ರದೇಶಕ್ಕೆ ಶಾಶ್ವತವಾಗಿ ಸಳಾಂತರ ಮಾಡಿ ಸೂಕ ಪರಿಹಾರ ಒದಗಿಸಲಾಗುವುದು? 


